ಕ್ರಸಿಂ 


ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಕ್ನೆ 


ಸಂಖ್ಯೆ 2098 


21] ಮಾನ್ಯ ಸದಸ್ಯರ ಹೆಸರು ಶ್ರೀ ದಿನೇಶ್‌ ಗೂಳಿಗೌಡ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

31] ಉತ್ತರಿಸುವ ದಿನಾಂಕ 17.03.2022 

4] ಉತ್ತರಿಸುವ ಸಚಿವರು ಗೃಹ ಸಚಿವರು 

ಪಪ್ಪ ಉತ್ತರ 

ಪೊಲೀಸ್‌`ಇಲಾಖೆಯ'`ಔರಾದ್ಯರ್‌ ವರದಿ ತ್ರೀ ರಾಘವೇಂದ್ರ `ಔರಾದ್ಧರ್‌ "ವರದಿಯ" ಶಿಫಾರಸ್ಸುಗಳನ್ನು 
ಪೂರ್ಣ ಪ್ರಮಾಣದಲ್ಲಿ | ಭಾಗಶಃ ಅಂಗೀಕರಿಸಿರುವ ರಾಜ್ಯ ಸರ್ಕಾರವು ಅನುಯಾಯಿ, 
ಜಾರಿಯಾಗಿದೆಯೇ; ಜಮೇದಾರ್‌ ಅನುಯಾಯಿ, ಪಿ.ಎಸ್‌.ಐ ಹಾಗೂ ಪೊಲೀಸ್‌ 


ಹಾಗಿದ್ದಲ್ಲಿ, ಇದರಿಂದ ಎಷ್ಟು ಸಿಬ್ಬಂದಿಗಳ 
ಅನುಕೂಲವಾಗಿದೆ; (ವೃಂದವಾರು ವಿವರ 
ನೀಡುವುದು) 


ಈ ರದಿಯಿಂದ ಎಷ್ಟು ಪೊಲೀಸ್‌ 
ಅಧಿಕಾರಿಗಳು ಮುಂಬಡ್ತಿಯಿಂದ 
ವಂಚಿತರಾಗಿದ್ದಾರೆ? (ವಿವರ 
ಒದಗಿಸುವುದು) 


ಸಂಖ್ಯೆ: ಹೆಚ್‌ಡಿ 33 ಇಎಫ್‌ಎಸ್‌ 2022 


"| ಮುಂಬಡ್ತಿಯಿಂದ ವಂಚಿತರಾಗಿರುವುದಿಲ್ಲ. 


ಉಪಾಧೀಕ್ಷಕರುಗಳ ವೇತನ ಶ್ರೇಣಿಗಳನ್ನು ಹೊರತುಪಡಿಸಿ ಇತರೆ 
ಎಲ್ಲಾ ವೃಂದದ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ 
ವೇತನ ಶ್ರೇಣಿಗಳನ್ನು ಪರಿಷ್ಠರಣೆ ಮಾಡಿರುತ್ತದೆ. 


ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಭತ್ಯೆಗಳ ಪರಿಷ್ಕರಣೆಗೆ 
ಮಾಡಿದ್ದ ಶಿಫಾರಸ್ಸುಗಳಲ್ಲಿ ಗಂಡಾಂತರ ಭತ್ಯೆ, ಶ್ರಮದಾನ ಭತ್ಯೆ 
ಹಾಗೂ ಸದೃಢ ಭತ್ಯೆಗಳನ್ನು ಹೊರತುಪಡಿಸಿ, ಇತರೆ ಎಲ್ಲಾ 
ಭತ್ಯೆಗಳನ್ನು ಪರಿಷ್ಕರಣೆ ಮಾಡಲಾಗಿರುತ್ತದೆ. 


ಅನುಬಂಧದಲ್ಲಿ ಉತ್ತರಿಸಲಾಗಿದೆ. 


ಶ್ರೀ ರಾಘವೇಂದ್ರ ಔರಾದ್ದರ್‌ ಸಮಿಶಿಂ ರದಿಂ 
ಸಿಬ್ಬಂದಿಗಳ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ್ದಾಗಿದ್ದು, ಈ 
ವರದಿಯಿಂದ ಪೊಲೀಸ್‌ ಅಧಿಕಾರಿ/ಸಿಬ್ಬಂದಿ ರವರುಗಳು 


ಹೊಲೀಸ್‌ ಇಲಾಖೆಯಲ್ಲಿ ಕಾಲ-ಕಾಲಕ್ಕೆ ಉಂಟಾಗುವ 
ರಿಕ್ಷವಾಗುವ ಹುದ್ದೆಗಳನ್ನು ಮುಂಚಿತವಾಗಿಯೇ ಪರಿಗಣನೆಗೆ 
ತೆಗೆದುಕೊಂಡು ಅರ್ಹ ಅಧಿಕಾರಿ/ಸಿಬ್ಬಂದಿಯವರುಗಳಿಗೆ 


ಪದೋನ್ಮತಿ ನೀಡಲು ಈಗಾಗಲೇ ಕ್ರಮ ವಹಿಸಲಾಗುತಿದೆ. 
el ವೌ 


ಲ್ಲ 
[ಆರಗ ೦ 
ಗೃಹ ಸಚಿವರು 


ಅನುಬಂ 


ಶ್ರೀ ರಾಘವೇಂದ್ರ ಔರಾದ್ಕರ್‌ ಸಮಿತಿ ವರದಿಯ ಅನುಷ್ಠಾನ ಜಾರಿಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳ 


ವೇತನ ಶ್ರೇಣಿ ಪರಿಷ್ಕರಣೆಯ ಅನುಷ್ಠಾನ: 


ಶ್ರೀ ರಾಘವೇಂದ್ರ ಔರಾದ್ಧರ್‌ ವರದಿಯ ಶಿಫಾರಸ್ಸುಗಳನ್ನು ಭಾಗಶಃ ಅಂಗೀಕರಿಸಿದ ರಾಜ್ಯ 
ಸರ್ಕಾರವು ಅದೇಶ ಸಂಖ್ಯೆ ಆಇ/ಿ/ಎಸ್‌ಆರ್‌ಪಿ/2019, ದಿನಾಂಕ: 16.07.2019 ರಲ್ಲಿ ಪೊಲೀಸ್‌ 
ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳನ್ನು ದಿನಾಂಕ: 01.08.2019 ರಿಂದ 
ಜಾರಿಗೆ ಬರುವಂತೆ, ಈ ಕೆಳಕಂಡಂತೆ ಪರಿಷ್ಕರಣೆ ಮಾಡಿರುತ್ತದೆ. 


Revised Pay Scale Total 
(As per 6" Pay Raise in Policemen 
Commission) Levels Benefited 
ಫ್ಪ 


Police Constable One Level 
Head Constable Two Level 
At Sa Inspec | 
Police Inspector 43,100-83,900 One Level 1511 


TOTAL 80536 


ಶ್ರೀ ರಾಘವೇಂದ್ರ ಔರಾದ್ಯರ್‌ ಸಮಿತಿ ವರದಿಯ ಅನುಷ್ಠಾನದಿಂದ ಅನುಯಾಯಿ, ಜಮೇದಾರ್‌ 
ಅನುಯಾಯಿ, ಪಿ.ಎಸ್‌.ಐ ಹಾಗೂ ಪೊಲೀಸ್‌ ಉಪಾಧೀಕ್ಷಕರುಗಳ ವೇತನ ಶ್ರೇಣಿ ಪರಿಷ್ಕ್ಠರಣೆಗಳನ್ನು 
ಹೊರತುಪಡಿಸಿ ಇತರೆ ಎಲ್ಲಾ ವೃಂದದ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳು 
ಪರಿಷ್ಠರಣೆಯಾಗಿ ಅನುಕೂಲವಾಗಿರುತ್ತವೆ. 


ಭತ್ಯೆ ಪರಿಷ್ಕರಣೆ ಅನುಷ್ಠಾನ: 


ಶ್ರೀ ರಾಘವೇಂದ್ರ ಔರಾದ್ಯರ್‌ ಸಮಿತಿಯು ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು 
ಸಿಬ್ಬಂದಿಯವರುಗಳ ಭತ್ಯೆಯನ್ನು ಪರಿಷ್ಕರಿಸುವಂತೆ ಮಾಡಿದ್ದ ಶಿಫಾರಸ್ಸುಗಳನ್ನು ಅಂಗೀಕರಿಸಿದ ಮಾನ್ಯ ಘನ 
ಸರ್ಕಾರವು, ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಭತ್ಯೆಗಳನ್ನು ಈ ಕೆಳಕಂಡಂತೆ 
ಪರಿಷ್ಠರಿಸಿರುತ್ತದೆ; 


ಭತ್ಯೆಗಳ ವಿವರ ಭತ್ಯೆಯ ಮೊತ್ತ 


FEIT FESS HEN ಸವಾನಸ್ಥ್‌ ನತ್ಯ 30000 
ದಿನಾಂಕ: 21.11.2016 ಸ 
E77 ಮ್‌; ಸಾರಗಧತ್ಯ ₹000 


ದಿನಾಂಕ: 21.11.2016 


-2- 


3 Tಆದೇಶ ಸಂಖ್ಯೆ ಆಇ 6 ಎಸ್‌ಆರ್‌ಪಿ ಕಷ್ಟ ಪರಿಹಾರ ಭತ್ಯೆ 


2019, ದಿನಾ೦ಕ: 18.10.2019 ಅನುಯಾಯಿ 2000.00 
ಪಿ.ಸಿ 3000.00 

ಹೆಚ್‌.ಸಿ 2000.00 

ಎ.ಎಸ್‌.ಐ 2000.00 

ಪಿ.ಎಸ್‌.ಐ 2000.00 

ಪಿ.ಐ 1000.00 


ಶ್ರೀ ರಾಘವೇಂದ್ರ ಔರಾದ್ಧರ್‌ ಸಮಿತಿಯು ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು 
ಸಿಬ್ಬಂದಿಯವರುಗಳ ಭತ್ಯೆಗಳ ಪರಿಷ್ಕರಣೆಗೆ ಮಾಡಿದ್ದ ಶಿಫಾರಸ್ಸುಗಳಲ್ಲಿ ಗಂಡಾಂತರ ಭತ್ಯೆ, ಶ್ರಮದಾನ ಭತ್ಯೆ 
ಹಾಗೂ ಸದೃಢ ಭತ್ಯೆಗಳನ್ನು ಹೊರತುಪಡಿಸಿ, ಇತರೆ ಎಲ್ಲಾ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಲಾಗಿದೆ. 

ಒಟ್ಟಾರೆಯಾಗಿ ಶ್ರೀ ರಾಘವೇಂದ್ರ ಔರಾದ್ಯ್ಧರ್‌ ಸಮಿತಿಯ ಶಿಫಾರಸ್ಸುಗಳ ಅನುಷ್ಠಾನದಿಂದ ಪೊಲೀಸ್‌ 
ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 84773 ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ 
ಅನುಕೂಲವಾಗಿದೆ. 


